ಕರ್ನಾಟಕ ವಿಧಾನ ಪರಿಷತ್ತು 


1654 

ಶ್ರೀ ಕೆ.ಹರೀಶ್‌ ಕುಮಾರ್‌ 

19.03.2021 

ಸಹಕಾರ ಸಚಿವರು 

(ಕೃಷಿ ಇಲಾಖೆಯಿಂದ ವರ್ಗಾವಣೆಯಾದ ಪ್ರಶ್ನೆ) 


ತ್ರೆಸಂ 


| ಅ [ಕೇಂದ್ರ  ಸರ್ಕಾರವು'`ಜಾರಿಗ"`ತಂದಿರುವ 


ಪ್ರಶ್ನೆ 


ಉತರ 


ಮೂರು ಕೃಷಿ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ 
ದಾಖಲಾಗಿರುವ ರಿಟ್‌ ಅರ್ಜಿ 
ಸಂಖ್ಯೆ:148/2020ರಲ್ಲಿ ಮಾನ್ಯ 
ನ್ಯಾಯಾಲಯವು 


ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳೇನು; 


ಇದಕ್ಕೆ ಸಂಬಂಧೆಸಿದರತ3 ರಾಜ್ಯದ `ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಕರ್ನಾಟಕ 
ಕೃಷಿ" ಉತ್ಪನ್ನ ” ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ 'ಮತ್ತು ಅಭಿವೃದ್ಧಿ) ಅಧಿನಿಯಮ 
1966ರ ಕಲಂ 8 _ H7 ರನ್ವಯ ಕಾರ್ಯ 


ನಿರ್ವಹಿಸಲು ಅವಕಾಶವಿದೆಯೇ; 
ಅವಕಾಶವಿದ್ದಲ್ಲಿ, ಸರ್ಕಾರವು ತೆಗೆದುಕೊಂಡ 
ಕ್ರಮಗಳೇನು; ' 


ಸರ್ವೋಚ್ಛ | ಮಧ್ಯಂತರ ಆದೇಶವನ್ನು ಹೊರಡಿಸಿ ತೀರ್ಪು ನೀಡಿದ್ದು, ಈ 
ಮಧ್ಯಂತರ ಆದೇಶವನ್ನು 


ಹೊರಡಿಸಿರುವಂತೆ ತೀರ್ಪು ನೀಡಿದ್ದು ರಾಜ್ಯ 


ಕೇಂದ್ರ `ಸರ್ಕಾರವು' ಜಾರಿಗೆ ತಂದಿರುವ ಮೂರೆ ಕೃಷ 
ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ದಾಖಲಾಗಿರುವ ರಿಟ್‌ ಅರ್ಜಿ 
ಸಂಖ್ಯೆ:1118/2020ರಲ್ಲಿ' ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು 


ಸಂಬಂಧ ಎಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ 
ಕಾರ್ಯದರ್ಶಿಗಳಿಗೆ ತಿಳುವಳಿಕೆ ನೀಡಲಾಗಿದೆ. ಸದರಿ 
ಮಧ್ಯಂತರ ತೀರ್ಪಿನನ್ವಯ ತೆಗೆದುಕೊಳ್ಳಬೇಕಾದ ಕ್ರಮಗಳು 
ಪರಿಶೀಲನಾ ಹಂತದಲ್ಲಿರುತ್ತದೆ. 

ರಾಜ್ಯ ಸರ್ಕಾರವು ದಿನಾಂಕ:31.12.2020 ರಂದು' ಕಾಯ್ತ] 
ಸಂ:59/2020ರ ಮೂಲಕ ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವ್ನ ದ) 
ಅಧಿನಿಯಮ 1966ರ ಕಲಂ 8(2) ಹಾಗೂ ಕಲಂ 117ಕ್ಕೆ 
ತಿದ್ದುಪಡಿ ಮಾಡಿದ್ದು, ಅದರನ್ವಯ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗಳು ಮಾರುಕಟ್ಟೆ ಪ್ರಾಂಗಣ, ಉಪ ಮಾರುಕಟ್ಟೆ 
ಪ್ರಾಂಗಣ ಹಾಗೂ ಮಾರುಕಟ್ಟೆ ಉಪ ಪ್ರಾಂಗಣಗಳಲ್ಲಿ 
ನಡೆಯುವ ವ್ಯಾಪಾರ ವಹಿವಾಟನ್ನು ಮೇಲ್ವಿಚಾರಣೆ ನಡೆಸಲು 
ನಿಗಧಿಪಡಿಸಿದೆ. 


ಮಾರುಕಟ್ಟೆ ಪ್ರಾಂಗಣದ ಹೊರಗಡೆ ನಡೆಯುವ 
ವಹಿವಾಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ he 


Farmers’ Produce Trade and Commerce (Promotion and 
Facilitation) Act, 2020 ವ್ಯಾಪಿಗೆ ಒಳಪಡಲಿದ್ದು, ಅದನ್ನು 


ಟ್ರೇಡ್‌ ಏರಿಯಾ ಎಂದು ಗುರುತಿಸಲಾಗಿದೆ. 


ಪ್ರಸ್ತುತ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಕೇಂದ್ರ 
ಸರ್ಕಾರದ 3 ಕೈಷಿ ಕಾಯ್ದೆಗಳಿಗೆ ತಡೆಯಾಜ್ಞೆ ನೀಡಿದ್ದು, ಟ್ರೇಡ್‌ 
ಏರಿಯಾದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ 
ಯಾವುದೇ ಕಾಯ್ದೆ ಇರುವುದಿಲ್ಲ. 


ಮಾರುಕಟ್ಟೆ ಸಮಿತಿಗಳು ಪ್ರಾಂಗಣಗಳ ಒಳಗೆ ನಡೆಯುವ 
ವ್ಯಾಪಾರ ವಹಿವಾಟನ್ನು ಮಾತ್ರ ಮೇಲ್ವಿಚಾರಣೆ ನಡೆಸಲು 
ಕಾಯ್ದೆಯಡಿ ಅವಕಾಶವಿದ್ದು, ಟ್ರೇಡ್‌ ಏರಿಯಾದಲ್ಲಿ ನಡೆಯುವ 
ವ್ಯಾಪಾರ ವಹಿವಾಟನ್ನು ನಿಯಂತ್ರಿಸಲು ಅವಕಾಶವಿರುವುದಿಲ್ಲ. 


ಸ 


ರಾಜ್ಯದ 'ಕೃ೩ ಉತ್ಪನ್ನ ಮಾರುಕಟ್ಟೆ ಮಾರುಕಟ್ಟೆ "ಪ್ರಾಂಗಣ," ಉಪ`'ಮಾರುಕಟ್ಟಿ `ಪ್ರಾಂಗಣ, 
ಸಮಿತಿಗಳಿಗೆ ಹಿಂದಿನಂತೆಯೇ  ಮುಖ್ಯ| ಮಾರುಕಟ್ಟೆ ಉಪ ಪ್ರಾಂಗಣಗಳಲ್ಲಿ ನಡೆಯುವ ವ್ಯಾಪಾರ 
ಮಾರುಕಟ್ಟೆ ಪ್ರಾಂಗಣಗಳು/ಉಪ ಮಾರುಕಟ್ಟೆ | ವಹಿವಾಟಿಗೆ ಸಂಬಂಧಿಸಿದಂತೆ ಕರ್ನಾಟಕ ಕೃಷಿ ಉತ್ಪನ್ನ 
ಪ್ರಾಂಗಣಗಳು/ಮಾರುಕಟ್ಟೆ ಉಪ ಪ್ರಾಂಗಣಗಳ | ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 
ಒಳಗೆ ಹಾಗೂ ಹೊರಗಡೆ. ಮಾರುಕಟ್ಟೆ ಶುಲ್ಕ | ಅಧಿನಿಯಮ 1966ರ ಕಲಂ 65(2) ರಡಿ ನಿಗಧಿಪಡಿಸಿರುವಂತೆ 


"| ವಸೂಲಾತಿಗೆ . ಅವಕಾಶವಿದೆಯೇ; | ಮಾರುಕಟ್ಟೆ. ಶುಲ್ಕವನ್ನು ಮಾರುಕಟ್ಟೆ ಸಮಿತಿಗಳು | 
ಅವಕಾಶವಿದ್ದಲ್ಲಿ, ಸರ್ಕಾರವು ತೆಗೆದುಕೊಂಡ | ಆಕರಿಸಬಹುದಾಗಿದೆ. ) 
ಕ್ರಮಗಳೇನು? , 


ಖಾಸಗಿ ಮಾರುಕಟ್ಟೆ ಪ್ರಾಂಗಣ, ನೇರ ಖರೀದಿ ಕೇಂದ್ರ, | 
ರೈತ-ಗ್ರಾಹಕ -. . ಮಾರುಕಟ್ಟೆ. . ಪ್ರಾಂಗಣ ಇವುಗಳಿಗೆ 
ಸಂಬಂಧಿಸಿದಂತೆ ಕೃಷಿ ಮಾರಾಟ ನಿರ್ದೇಶಕರು ಲೈಸೆನ್ಸ್‌ 
ನೀಡುವುದರಿಂದ ಅವುಗಳು ಟ್ರೇಡ್‌ ಏರಿಯಾ ವ್ಯಾಪ್ತಿಯಲ್ಲಿ 
ಇದ್ದಾಗ್ಯೂ ಕಾನೂನಿನಡಿಯಲ್ಲಿ ಸಂಬಂಧಪಟ್ಟ ಲೈಸೆನ್ಸದಾರರಿಂದ 
ಕಾಯ್ದೆ ಕಲಂ 65(2) ರಡಿ ನಿಗಧಿಪಡಿಸಿರುವಂತೆ ಮಾರುಕಟ್ಟೆ 
ಶುಲ್ಕವನ್ನು ಅಆಕರಿಸಬಹುದಾಗಿದೆ. ಉಳಿದಂತೆ ಟ್ರೇಡ್‌ 
ಏರಿಯಾದಲ್ಲಿನ ವ್ಯಾಪಾರ ಚಟುವಟಿಕೆಗಳ ಮೇಲೆ ಮಾರುಕಟ್ಟೆ 
ಶುಲ್ಕ ಆಕರಿಸಲು ಅವಕಾಶ ಇರುವುದಿಲ್ಲ. p 


ಮಾರುಕಟ್ಟೆ ಕಾಯ್ದೆ ಕಲಂ 72(4) ರಡಿ. ಕೃಷಿ ಮಾರಾಟ 
ನಿರ್ದೇಶಕರು ಅಥವಾ 'ಅವರಿಂದ ಪ್ರಾಧಿಕೃತರಾದ ಜಿಲ್ಲಾ 
ಉಪ/ಸಹಾಯಕ ನಿರ್ದೇಶಕರುಗಳು ರಾಜ್ಯದಲ್ಲಿನ ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ ಖರೀದಿದಾರರಾಗಿ ವ್ಯವಹರಿಸಲು ಏಕೀಕೃತ 
ಖರೀದಿದಾರರ ಲೈಸೆನ್ಸ್‌ ನೀಡುವ ಅಧಿಕಾರ ಹೊಂದಿರುತ್ತಾರೆ. 
ಲೈಸೆನ್ಸ್‌ ಪಡೆದವರು ಮಾರುಕಟ್ಟೆ ಪ್ರಾಂಗಣಗಳಲ್ಲಿ 
"| ವ್ಯವಹರಿಸುತ್ತಿರುವುದನ್ನು ಪರಿಶೀಲನೆ ನಡೆಸುವ ಅಧಿಕಾರವನ್ನು | 
ಲೈಸೆನ್ಸ್‌ ಮಂಜೂರು ಮಾಡಿರುವ ಅಧಿಕಾರಿಗಳು 
ಹೊಂದಿರುತ್ತಾರೆ. ಲೈಸೆನ್ಸಲ್ಲಿನ ಷರತ್ತು ಮತ್ತು ನಿಬಂಧನೆಗಳ 
ಉಲ್ಲಂಘನೆ ಕಂಡುಬಂದಲ್ಲಿ ಸಂಬಂಧಿಸಿದವರ ವಿರುದ್ಧ 
' | ಕಾನೂನು ಕ್ರಮಗಳನ್ನು ಸದರಿ. ಅಧಿಕಾರಿಗಳು ಕೈಗೊಳ್ಳಲು 
ಕಾಯ್ದೆಯಡಿ ಅಧಿಕಾರಯುಕ್ತರಾಗಿರುತ್ತಾರೆ. 


_ಸಂಖ್ಯೆೊಸಿಒ 123 ಎಂಆರ್‌ 2021 


ಫಿ A ಗ 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


